KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಫೆಬ್ರವರಿ ೧೨, ೨೦೦೯ (ಮಾಘ ೨೩, ಶಕ ವರ್ಷ ೧೯೩೦) ಸಂಚಿಕೆ ೭ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


FINANCE SECRETARIAT 
NOTIFICATION 
No. FD 54 KGID 2008, Bangalore, Dated: 23° December 2008 

Whereas the draft of the rules to amend the Karnataka Government servants (Compulsory Life 
Insurance) Rules was published as required by Sub-section (1) of Section 3 read with section of the 
Karnataka State Civil Services Act, 1978 (Act No. 14 of 1990) in Notification No. FD 54 KID 2008, 
dated:9.9.2008 in Part-IV-A of the Karnataka Gazette dated:16" October, 2008 inviting objections and 
suggestions from persons likely to be affected thereby within 15 days from the date of the publication of 
the draft in the official Gazette. 

Whereas the said Gazette was made available to the public on 16% October, 2008, 

And where as no objections and suggestions have been received by the State Government, 

Now therefore, in exercise of the powers conferred by sub-section (1) of Section 3 read with 
section 8 of the Karnataka civil services Act, 1978 (Karnataka Act No. 14 of 1990) the Government of 
Karnataka hereby makes the following rules namely: 

RULES 

1. Title and Commencement: (1) These rules may be called the Karnataka Government 
servants (Compulsory Life Insurance) (Amendment) Rules, 2008. 

(2) They shall come into force from the date of their publication in the Official Gazette. 


(೮೯) 


೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೨, ೨೦೦೯ ಭಾಗ - ೪ಎ 





2. Amendment of rule 27-A: In the Karnataka Government Servant's (compulsory life insurance) 
Rules, 1958 in rule 27A, in sub-rule (1), for the letters, figures, brackets and words "Rs. 375 (Three 
hundred and Seventy five)" the words "Rs 510/- (Rupees five hundred and ten") shall be substituted. 
By order and in the name of the Governor of Karnataka, 
N. SRINIVASA MURTHY 
Under Secretary to Government, 


Finance Department.(Admn and Advances) 
ಆರ್ಥಿಕ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ಆಇ 54 ಕವಿಇ 2008, ಬೆಂಗಳೂರು, ದಿನಾಂಕ: 23ನೇ ಡಿಸೆಂಬರ್‌ 2008 

ಕರ್ನಾಟಕ ಸರ್ಕಾರಿ ನೌಕರರ (ಕಡ್ಡಾಯ ಜೀವ ವಿಮೆ) ನಿಯಮಗಳಿಗೆ ಇನ್ನಷ್ಟು ತಿದ್ದುಪಡಿ ಮಾಡುವ ನಿಯಮಗಳ 
ಕರಡನ್ನು ಅದರಿಂದ ತೊಂದರೆಗಳೊಳಗಾಗಬಹುದಾದ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ ಅಧಿಕೃತ ರಾಜ್ಯ ಪತ್ರದಲ್ಲಿ ಆ 
ಕರಡು ಪ್ರಕಟವಾದ ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆಗಳು/ಸಲಹೆಗಳನ್ನು ಆಹ್ನಾನಿಸಿ ದಿನಾಂಕ:16.10.2008 
ರಂದು ಕರ್ನಾಟಕ ರಾಜ್ಯ ಪತ್ರದ ಭಾಗ- ಳ-ಸಿ ರಲ್ಲಿ ಅಧಿಸೂಚನೆ ಸಂಖ್ಯೆ:ಆಇ 54 ಕವಿಇ 2008, ದಿನಾಂಕ:9.9.2008ರಲ್ಲಿ 
ಕರ್ನಾಟಕ ನಾಗರೀಕ ಸೇವಾ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990 ಸಂಖ್ಯೆ14)ರ ಪ್ರಕರಣ 8ರೊಂದಿಗೆ 
ಓದಿಕೊಳ್ಳಲಾದ 3ನೇ ಪ್ರಕರಣವನ್ನು (1ನೇ ಉಪ ಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ ಪ್ರಕಟಿಸಲಾಗಿರುವುದರಿಂದ, 

ಸದರಿ ರಾಜ್ಯ ಪತ್ರವನ್ನು 16ನೇ ಅಕ್ಟೋಬರ್‌ 2008ರಂದು ಸಾರ್ವಜನಿಕರಿಗೆ ದೊರೆಯುವಂತೆ 
ಮಾಡಲಾಗಿರುವುದರಿಂದ, 

ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಆಕ್ಷೇಪಣೆಗಳು:ಸಲಹೆಗಳು ಬಂದಿರುವುದಿಲ್ಲವಾದ್ದರಿಂದ, 

ಈಗ 1978ರ ಕರ್ನಾಟಕ ನಾಗರೀಕ ಸೇವಾ ಅಧಿನಿಯಮದ (1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ14) ಪ್ರಕರಣ 
8ರೊಂದಿಗೆ ಓದಿಕೊಳ್ಳಲಾದ 3ನೇ ಪ್ರಕರಣದ (1ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಈ ಕೆಳಗಿನ ನಿಯಮಗಳನ್ನು ಈ ಮೂಲಕ ಮಾಡುತ್ತದೆ. 

ನಿಯಮಗಳು: 

1. ಹೆಸರು ಮತ್ತು ಪ್ರಾರಂಭ: (1) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರಿ ನೌಕರರ (ಕಡ್ಡಾಯ ಜೀವವಿಮೆ) 
(ತಿದ್ದುಪಡಿ) ನಿಯಮಗಳು, 2008 ಎಂದು ಕರೆಯತಕ್ಕದ್ದು. 

(2) ಇವುಗಳು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಜಾರಿಯಲ್ಲಿ ಬರತಕ್ಕದ್ದು. 

2. ನಿಯಮ 27-ಅ ಕ್ಕೆ ತಿದ್ದುಪಡಿ: ಕರ್ನಾಟಕ ಸರ್ಕಾರಿ ನೌಕರರ (ಕಡ್ಡಾಯ ಜೀವವಿಮೆ) ನಿಯಮಗಳು, 1958ರ 
ನಿಯಮ 27-ಅ ದ ಉಪನಿಯಮ (1ರಲ್ಲಿ ನಮೂದಿಸಲಾದ “ರೂ 375 (ಮುನ್ನೂರ ಎಪ್ಪೆ ತೈದು ರೂಪಾಯಿಗಳು) ಎಂಬ 
ಅಕ್ಷರಗಳು ಅಂಕಿಗಳು ಹಾಗೂ ಬ್ರಾಕೆಟ್‌ ಹಾಗೂ ಪದಗಳ ಬದಲಾಗಿ “ರೂ 510/- (ಐದು ನೂರ ಹತ್ತು ರೂಪಾಯಿಗಳು)” 
ಎ೦ದು ಪ್ರತಿಷ್ಠಾಪಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಶ್ರೀನಿವಾಸ ಮೂರ್ತಿ 
ಪಿ.ಆರ್‌. 82 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ, (ಆಡಳಿತ ಮತ್ತು ಮುಂಗಡಗಳು) 


PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 15 SMR 2008, Bangalore, Dated: 12" January , 2009 
In exercise of the powers conferred by clause (ff) of rule 3 of the Karnataka Government 
Servants’ (Medical Attendance) Rules 1963, the Government of Karnataka hereby adds the following item 
after Item 236 of Schedule | to the said rules, namely: 
(237) Vivekananda Memorial Hospital, Hanchipura Road, Saragur H.D. Kote Taluk, Mysore 
District-571 121. 
By Order and in the name of the Governor of Karnataka, 
P. MARKANDEYA 
Under Secretary to Government, 
P.R. 87 Department of Personnel and Administrative Reforms 
(Services Rules-2) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೨, ೨೦೦೯ ೯೧ 


KARNATAKA GOVERNOR'S SECRETARIAT 
NOTIFICATION 
No. GS 26 BUM 2008, Bangalore, Dated: 9nd February , 2009 

WHEREAS, Prof. H.A. Ranganath, was appointed as Vice Chancellor, Bangalore University, 
Bangalore vide Notification No. GS 13 BUM 2005 dated 23° May 2006 for a period of four years with 
effect from 29" May 2006. His tenure in the normal course would have expired on 28" May 2010 

WHEREAS, Prof. H.A. Ranganath vide his letter dated11th August, 2008 tendered his resignation 
for the post of Vice-Chancellor, Bangalore University, Bangalore, on his selection as Director, National 
Assessment and Accreditation Council, Bangalore. The resignation of Prof. H.A. Ranganath as Vice 
Chancellor, was accepted and he was relieved from Office of the Vice Chancellor with effect from 18 
August, 2008. 

WHEREAS, the vacancy in the Office of the Vice Chancellor remained unfilled, as the Search 
Committee was not constituted under Section 14 (2) of the Karnataka State Universities Act, 2000. 
Therefore, Dr. H.T. Rathod, senior most Dean,, Faculty of Science, Bangalore University, Bangalore was 
appointed as acting Vice Chancellor of Bangalore University under Section 16(2) of Karnataka State 
Universities Act, 2000, with effect from. 18" August, 2008 

WHEREAS, the tenure of Deanship of Dr. H.T. Rathod, expired on 30" November, 2008, and he 
ceased to be the acting Vice Chancellor, in accordance with Section 16 (2) of the Karnataka State 
Universities Act, 2000. Therefore, Dr. Pushpa D. Bhat, Senior-most Dean, Faculty of Commerce, 
Bangalore University, Bangalore, was appointed as acting Vice Chancellor of Bangalore University under 
Section 16(2) of Karnataka State Universities Act, 2000, with effect from 1° December, 2008. 

WHEREAS, a Search Committee constituted by the State Government under sub-section 2 of 
Section 14 of the Karnataka State Universities Act 2000, has submitted a panel of names to the State 
Government for appointment of Vice Chancellor of the Bangalore University. 

WHEREAS, from the panel of names, the name of Dr. N. Prabhu Dev has been recommended by 
the State Government. 

NOW, THEREFORE, IN EXERCISE OF THE POWERS CONFERRED ON ME, BY SECTION 
14(4) OF THE KARNATAKA STATE UNIVERSITIES ACT, 2000, KEEPING IN VIEW MERIT, EQUITY 
AND SOCIAL JUSTICE AND WITH THE CONCURRENCE OF THE STATE GOVERNMENT, |, 
RAMESHWAR THAKUR, GOVERNOR OF KARNATAKA AND CHANCELLOR OF THE UNIVERSITIES 
IN KARNATAKA, hereby appoint Shri N. Prabhu Dev., as the Vice Chancellor of Bangalore University, 
Bangalore, for a period of four years, with effect from the date of assumption of office or till he attains the 
age of 65 years, whichever is earlier. 





RAMESHWAR THAKUR 
Governor of Karnataka and Chancellor 


P.R. 88 SHARADA SUBRAMANIAM 
Secretary to Governor. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 49 SRR 2008, Bangalore, Dated: 30 January , 2009 

The draft of the following rules further to amend the Karnataka Recruitment of Gazetted 
Probationers (Appointment by Competitive Examinations) Rules, 1997, which the Government of 
Karnataka proposes to make in exercise of the powers conferred by sub-section (1) of section 3 read with 
section 8 of the Karnataka State Civil Services Act, 1978 (Karnataka Act 14 of 1990) is hereby published 


೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೨, ೨೦೦೯ ಭಾಗ - ೪ಎ 





as required by clause (a) of sub-section (2) of section 3 of the said Act, for the information of persons 
likely to be affected thereby and notice is hereby given that the said draft will be taken into consideration 
after fiftten days from the date of its publication in the Official Gazette. 

Any objection or suggestion, which may be received by the State Government from any person 
with respect to the said draft before the expiry of the period specified above will be considered by the 
State Government. Objections and suggestions may be addressed to the Secretary to Government, 
Department of Personnel and Administrative Reforms, Vidhana Soudha, Bangalore-560 001. 

DRAFT RULES 

1. Title and commencement: (1) These rules may be called the Karnataka Recruitment of 
Gazetted Probationers (Appointment by Competitive Examinations) (4" Amendment) Rules, 2008. 

(2) They shall come into force from the date of their publication in the Official Gazette. 

2. Amendment of Rule 5: In rule 5 of the Karnataka Recruitment of Gazetted Probationers 
(Appointment by Competitive Examinations) Rules, 1997 (hereinafter referred to as said rules), for the 
words and figure "age of 33", the words and figures, "age of 35" shall be substituted. 

3. Savings: Notwithstanding anything contained in these rules, the recruitment to any service or 
post which is under process and pending on the date of commencement of these rules shall be finalized 
in accordance with the said rules which were in force immediately prior to the commencement of these 


rules. 
By Order and in the name of the Governor of Karnataka, 
DEVARAJU 
Under Secretary to Government, 
P.R. 89 Department of Personnel and Administrative Reforms 


(Service Rules-l) 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಣ 190 ಎಲ್‌ಎಂಡಬ್ಲ್ಯೂ 2007, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್‌, 2008. 

ಕರ್ನಾಟಕ ರಾಜ್ಯಾದ್ಯಂತ " ಪ್ರೊಕ್ಕೂರ್ಮೆಂಟ್‌, ಪ್ರೊಸೆಸಿಂಗ್‌ ಅಂಡ್‌ ಡಿಸ್ಟಿ ಬ್ಯೂಷನ್‌ ಆಫ್‌ ಮಿಲ್ಕ್‌" ಉದ್ದಿಮೆಗಳಲ್ಲಿ 
ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು 
ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ ಕೇಂದ್ರಾಧಿನಿಯಮ ಸಂಖ್ಯೆ: (೧0) 3ನೇ 
ಪ್ರಕರಣದ 1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 5ನೇ ಪ್ರಕರಣದ (1 ಉಪ ಪ್ರಕರಣದ (ಬಿ) ಖಂಡದಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ: ಸೂಚನೆಗಳನ್ನು 
ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ ಸೂಚನೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ : ಆಕ್ಷೇಪಣೆಗಳೇನಾದರು 
ಇದ್ದಲ್ಲಿ ಅದನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆ೦ಗಳೂರು ಇವರಿಗೆ ಇಲ್ಲವೇ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಟ ವೇತನ ಕಾಯ್ದೆ 1948ರ ಅಧಿನಿಯಮ 3ನೇ ಪ್ರಕರಣದ 1ನೇ ಉಪ ಪ್ರಕರಣದ (ಬಿ) ಖಂಡದ ಮತ್ತು 5ನೇ 
ಪ್ರಕರಣದ (1)ನೇ ಉಪ ಪ್ರಕರಣದ (ಬಿ) ಖಂಡದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ ಗಳಪ್ರೊಕ್ಯೂರ್ಕೆಂಟ್‌, 
ಪ್ರೋಸೆಸಿಂಗ್‌ ಅಂಡ್‌ ಡಿಸ್ಟಿ ಬ್ಯೂಷನ್‌ ಆಫ್‌ ಮಿಲ್ಕ್‌ ಉದ್ದಿಮೆಯ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ 
ವರ್ಗದವರಿಗೆ ವೇತನವನ್ನು ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 


ಲ "ಮಿ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೨, ೨೦೦೯ 


೯೩ 





ಅನುಸೂಚಿ 





ಕ್ರ 


ಣ್‌ 
ಗು 


೦| ಕೆಲಸದ ವರ್ಗಗಳು 


ಕನಿಷ್ಟ ವೇತನ ಪ್ರತಿ ತಿಂಗಳಿಗೆ 
[ರೂ.ಗಳಲ್ಲಿ] 





ವಲಯ-1 


ವಲಯ-2 





4 





1. ಅತಿ ಕುಶಲ ಕಾರ್ಮಿಕರು 











ಮ್ಯಾನೇಜರ್‌ 
ಟೆಕ್ಕಿಕಲ್‌ ಆಫೀಸರ್‌ 





ವೆಟನರಿ ಆಫೀಸರ್‌ 











ಸೂಪರ್‌ ವೈಸರ್‌ 





3074 


3008 











2. ಕುಶಲ ಕಾರ್ಮಿಕರು 








ಮೆಕ್ಕಾನಿಕ್‌ 





ಟೆಕ್ತೀಷಿಯನ್‌ 





ಮಿಷನ್‌ ಆಪರೇಟರ್‌ 





ಆಪರೇಟರ್‌ 





nlx |w |p] 


ಇತರ ಕುಶಲ ಕೆಲಸಕ್ಕೆ 


2842 





3. ಅರೆ ಕುಶಲ ಕಾರ್ಮಿಕರು 








ಸಹಾಯಕ ಮೆಕ್ಕಾನಿಕ್‌ 





ಸೇಲ್‌ಮನ್‌ 





ಇತರ ಅರೆ ಕುಶಲ ಕಾರ್ಮಿಕರು 





ಹ ಯ 


ಡ್ರೈವರ್‌ 


} 
ಸ 


2743 


2677 





4. ಕುಶಲರಲ್ಲದ ಕಾರ್ಮಿಕರು 








ಸಹಾಯಕರು 





ಸರಬರಾಜುದಾರರು 





ಅಟೆಂಡರ್‌ 





ಹೆಲರ್‌ 





ವಾಚ್‌ಮನ್‌ 





ಕ್ಲೀನರ್‌ 





ಮಜೂರ್‌ 
ಎ 





9೧% 
ಸ್ವೀಪರ್‌ 





oo 2a ಆ ಹಾಅ (ಬಣ 


ಮೇಲೆ ಕಾಣಿಸದೇ ಇರುವ ಕುಶಲರಲ್ಲದ ಕಾರ್ಮಿಕರು 


2455 


2423 





5. ಕಛೇರಿ ಸಿಬಂದಿ 





ಅಕೌಂಟೆಂಟ್‌ 





ಗುಮಾಸ್ತ 


2777 


2743 





2743 


2711 





ಬೆರಳಚ್ಚುಗಾರರು 
ಸೇಲ್ಸ್‌ಮನ್‌ 








ಆಫೀಸ್‌ ಬಾಯ್‌ 








2497 


2488 











೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೨, ೨೦೦೯ ಭಾಗ - ೪ಎ 





ತುಟಿಭತ್ತೆ: 

% 2 ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 2822 
ಅಂಶಗಳಿಗೆ ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 2822 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ 
ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ ಒಂದಕ್ಕೆ 3 ಪ್ಲೆ ೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು 

ಜೀವನ ನಿರ್ವಹಣಾ ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿ೦ದಿನ ಕ್ಯಾಲೆಂಡರ್‌ ವರ್ಷದ 
12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ ವ ಮೇಲೆ ಏಪಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವಷ 
ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ "ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಹ 
ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು 
ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2006 ರಿಂದ ಡಿಸೆಂಬರ್‌ 2006)ರ ಸರಾಸರಿ ಆಧಾರದ ಮೇಲೆ 2007 ಎಪ್ರಿಲ್‌ 1ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 

1 ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು 
ರಜಾ ದಿನಗಳಿಗಾಗಿ ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕಲಾಗುವುದು. 

2. ಕೆಲಸದ ಸ್ವರೂಪವು ಒಂದೇ ರೀತಿಯದಾಗಿರುವ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರಿಗೆ ಪುರುಷ ಕಾರ್ಮಿಕರಿಗೆ 
ನೀಡುವ ವೇತನದ ದರಗಳನ್ನೇ ಸಂದಾಯ ಮಾಡತಕ್ಕದ್ದು. 

3. ವೇತನ ಪಾವತಿಯಲ್ಲಿರುವ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನ ಸಂದಾಯ 
ಮಾಡುವುದನ್ನು ಮುಂದುವರೆಸತಕ್ಕದ್ದು. 

4. ಅಧಿಸೂಚನೆಯಲ್ಲಿ ಸೂಚಿಸದೇ ಇರುವ ವರ್ಗದವರಿಗೆ ಅದೇ ಸ್ವರೂಪದ ಉದ್ಯೋಗದ ಕಾರ್ಮಿಕರಿಗೆ ಕೊಡುವ 
ವೇತನವನ್ನು ಸಂದಾಯ ಮಾಡತಕ್ಕದ್ದು. 

5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ 
ಮಾಡುವ ಕಾರ್ಮಿಕರ ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 
ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ 
ನೇಮಿಸಿಕೊಂಡರೆ ವೇತನದ ಕೂಲಿಯ ಪ್ರಮಾಣವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ 
ಮೇಲೆ ಲೆಕ್ಕ ಹಾಕುವುದು. 

6. ವಾರದ ಅಥವಾ ಹಬ್ಬದ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 1948 ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡು ಪಟ್ಟು ವೇತನವನ್ನು ಕೊಡತಕ್ಕದ್ದು. 

7. ಸಾಮಾನ್ಯ ಕೆಲಸದ ಅವಧಿಗಿಂತ ಮೀರಿದ ಕೆಲಸಕ್ಕೆ ಸಾಮಾನ್ಯ ದರಗಳ ಎರಡು ಪಟ್ಟು ವೇತನವನ್ನು ಕೊಡುವುದು. 

8. ವೇತನ ಆೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಸಂಗೊಳಿಸುವುದು. 

9. (ಅ) ಕಿಶೋರಾವಸ್ಥೆ ಕಾರ್ಮಿಕರಿಗೆ ಅವರು “ಸೇರಿದ 2 80 ಪ್ರತಿಶತ ವೇತನವನ್ನು ಕೊಡತಕ್ಕದ್ದು. 

(ಆ) ಕಿಶೋರಾವಸ್ಥೆ ಎಂದರೆ 15 ವರ್ಷ ಮೀರಿದ, ಆದರೆ 18 ವರ್ಷದೊಳಗಿರುವ ವತ್ತಿ 

10. ಅಪ್ರೆಂಟೀಸ್‌ಗಳಿಗೆ ಅವರ ವರ್ಗದ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಕೊಡತಕ್ಕದ್ದು 

11. ಅತಿ ಕುಶಲ : ಹೆಚ್ಚಿನ ನೈಪುಣ್ಯತೆಯ ಕೆಲಸ ಮಾಡುವ ಸ ಸಾಮರ್ಥ್ಯವುಳ್ಳ ನಕ್ಷೆಗಳ ಮೇಲೆ ಕೆಲಸ ಮಾಡಬಲ್ಲ ಮತ್ತು 
ಕುಶಲ ಕೆಲಸಗಾರರ ಗುಂಪಿಗೆ ಹಾಗೂ ಇತರೆ ಕಾರ್ಮಿಕರಿಗೆ ನಿರ್ದೇಶನ ಮಾಡುವ ಸಾಮರ್ಥ್ಯವುಳ್ಳ ಇವರು 
ದೈನಂದಿನ ಅಥವಾ ತನ್ನ ಕೈಕೆಳಗಿನ ಕೆಲಸ ಸಂಘಟಿಸುವ ಸಾಮರ್ಥ್ಯ ಪಡೆದಿರಬೇಕು. 

12. ಕುಶಲ : ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ ಹಾಗೂ ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು 
ಸರಿಯಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳ ಕಾರ್ಮಿಕ, ಅವಶ್ಯವಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ ಮತ್ತು ಕೆಲಸ 
ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 

13. ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ 
ಸಾಮರ್ಥ್ಯವುಳ್ಳ ಹಾಗೂ ಯಂತ್ರ ಉಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 

14. ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದ, ಆದರೆ 
ಉದ್ಯೋಗದ ವಾತಾವರಣದ ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ 
ವಸ್ತುಗಳು ಮತ್ತು ಸಾಮಾನುಗಳ ಜ್ಞಾನವಿರುವ ಕೆಲಸವನ್ನು ಮಾಡುವವರು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೨, ೨೦೦೯ ೯೫ 





15. ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿರುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. 
ಕಾವಲುಗಾರ, ಸಿಪಾಯಿ, ಚೌಕೀದಾರ, ಕಸ ಗುಡಿಸುವವರು, ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ 
ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸುವುದು. 

ವಲಯ-। : ಬೆಂಗಳೂರು ಆಗ್ಲೋಮರೇಷನ್‌ ಪ್ರದೇಶ ಮತ್ತು ಜಿಲ್ಲಾ ಕೇಂದ್ರ ಪ್ರದೇಶಗಳು 
ಮತ್ತು ಅದಕ್ಕೆ ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು. 
ವಲಯ-2 : ವಲಯ-!। ರಲ್ಲಿ ನಮೂದಿಸದೇ ಇರುವ ರಾಜ್ಯದ ಇತರೇ ಪ್ರದೇಶಗಳು. 
ಭಾರತದ ರಾಷ್ಟ್ರಪತಿಗಳ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಶಿವಲಿಂಗಯ್ಯ 
ಪಿ.ಆರ್‌. 93 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಹಾಗೂ ಪೀಠಾಧಿಕಾರಿ-2 
ಕಾರ್ಮಿಕ ಇಲಾಖೆ 
ಅರಣ್ಯ, ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 58 ಎಫ್‌ಎಎಫ್‌ 2006, ಬೆಂಗಳೂರು, ದಿನಾಂಕ: 02ನೇ ಡಿಸೆಂಬರ್‌ 2008. 
ಕರ್ನಾಟಕ ಅರಣ್ಯ ಕಾಯ್ದೆ 1963ನೇ (1964ನೇ ಇಸವಿಯ ಕಾಯ್ದೆ 5)ಕಲಂ-4ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಚಾಮರಾಜನಗರ ಜಿಲ್ಲೆ, 
ಗುಂಡ್ಲುಪೇಟೆ ತಾಲ್ಲೂಕು ಹಂಗಳ ಹೋಬಳಿ, ಬಾಚಳ್ಳಿ ಗ್ರಾಮದ ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಗೆಜೆಟ್‌ನಲ್ಲಿ 
ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ, “ಮೀಸಲು ಅರಣ್ಯ” ವೆಂದು ಈ ಮೂಲಕ ಘೋಷಿಸಿದೆ. 


ಅನುಸೂಚಿ 
1) ಹೋಬಳಿ ಮತ್ತು ಗ್ರಾಮದ ಹೆಸರು : ಹೆಂಗಳ ಹೋಬಳಿ ಬಾಚಳ್ಳಿ ಗ್ರಾಮ 
2) ಕ್ಷೇತ್ರದ ಸರ್ವೆ ನಂಬರು : ವಿಸ್ತೀರ್ಣ (ಎಕರೆ ಮತ್ತು ಗುಂಟೆ) 
242 250 ಎಕರೆ 32 ಗುಂಟೆ 
284 197 ಎಕರೆ 27 ಗುಂಟೆ 
ಒಟ್ಟು : 448 ಎಕರೆ 19 ಗುಂಟೆ 
3) ಕ ಬಾಚಳ್ಳಿ, ಸರ್ವೆ ನಂ.242 ಮತ್ತು 284 "ಸಿ' ಮತ್ತು 


ಕ್ಷೇತದ ಹೆಸರು “ಡಿ' ನೆಡುತೋಪು. 

ಮೇಲ್ಕಂಡ ಕಾಯ್ದೆಯ ಕಲಂ-4(1)(ಸಿ) ಪ್ರಕಾರ ಕರ್ನಾಟಕ ಸರ್ಕಾರವು ಕೊಳ್ಳೇಗಾಲ ಕಂದಾಯ ಉಪ 
ವಿಭಾಗಾಧಿಕಾರಿ, ಕೊಳ್ಳೇಗಾಲ ಇವರನ್ನು ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ನೇಮಿಸಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು 
ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾದ್ಯತೆಗಳನ್ನು ಇತ್ಕಾರ್ಥಗೊಳಿಸಿ, 
ನಿರ್ಧರಿಸಿ, ವಿಚಾರಣೆ ಮಾಡಿ ತೀರ್ಮಾನಿಸುವುದು. 

ಮೇಲ್ಕಂಡ ಕಾಯ್ದೆ ಕಲಂ-4(2) ರ ಪ್ರಕಾರ ಉಪ ಅರಣ್ಯ ಸಂರಕ್ಷಣಾದಿಕಾರಿಗಳು, ಕೊಳ್ಳೆಗಾಲ ವಿಭಾಗ, ಕೊಳ್ಳೇಗಾಲ 
ಇವರು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ 
ಪ್ರತಿನಿಧಿಸಲು ನೇಮಿಸಿದೆ. 

ಮೇಲ್ಕಂಡ ಅಧಿನಿಯಮ 11, 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪಾಧಿಕಾರಿಗಳು ಯಾವುದೇ 
ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗಾಗಿ ಬಾಧಿತವಾದ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು 
ಸದರಿ ಕಾಯ್ದೆಯ ಕಲಂ-16(1) ನೇ ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಲಿಗೆ ಅಧಿಕಾರವಿರುತ್ತದೆ. 

ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಭಾದಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ 


ಪ್ರಕರಣ 16(2)ನೇ ಪ್ರಕಾರ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ 
ಸಲ್ಲಿಸಬಹುದು. 


೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೨, ೨೦೦೯ ಭಾಗ - ೪ಎ 


ಗಡಿ ವಿವರಣೆ 
ಉತ್ತರ :- ಸರ್ವೆ ರೇಖೆಯು ಬಾಚಳ್ಳಿ ಗ್ರಾಮ ಸರ್ವೆ ನಂ.286 ರ ಒಂದು ಕಟ್ಟೆ (ಮೂಲೆ ಗೌಡನಕಟ್ಟೆ) ಯ ಉತ್ತರಾದಿ 
ಮೂಲೆಯಿಂದ ಈಶಾನ್ಯಾಭಿಮುಖವಾಗಿ ಹಾಗೂ ಪೂರ್ವಾಭಿಮುಖವಾಗಿ ಸರ್ವೆ ನಂ.242ರ ವಾಯುವ್ಯ ಗಡಿ ರೇಖೆ, ನಂತರ 
ಸರ್ವೆ ನಂಬರ್‌ 242 ರಲ್ಲಿ ಪೂರ್ವಾಭಿಮುಖವಾಗಿ ಹೊರಟು ಸರ್ವೆ ಸ್ಥಳ 1 ರಿಂದ ಸರ್ವೆ ಸ್ಥಳ 20 ಈ ಕೆಳಕಂಡ ಕೋನ 
ಮತ್ತು ದೂರಗಳಲ್ಲಿ ತಲುಪುತ್ತದೆ. 




















ಕಲ್ಲುಕಂಬ ಕೋನ (ಡಿಗಿಗಳಲ್ಲಿ) ದೂರ (20 ಮಿ.ಸರಪಳಿಗಳಲ್ಲಿ) 
1-8 47 
8-20 76° 75.50 














ಪೂರ್ವ:-ಸರ್ವೆ ರೇಖೆಯು ದಕ್ಷಿಣಾಭಿಮುಖವಾಗಿ ಸರ್ವೆ ಸ್ಥಳ 20 ರಿಂದ ಹೊರಟು ಸರ್ವೆ ಸ್ಥಳ 21 ಹಾಗೂ & ಯನ್ನು 


(ಹೆಗ್ಗವಾಡಿ ಸ್ಟೇಟ್‌ ಫಾರೆಸ್ಟ್‌ನ ಒಂದನೇ ಬ್ಲಾಕಿನ ಉತ್ತರ ಗಡಿ) ಲೈನನ್ನು ಈ ಕೆಳಕಂಡ ಕೋನ ಮತ್ತು ದೂರಗಳಲ್ಲಿ 























ತಲುಪುತ್ತದೆ. 
ಕಲ್ಲುಕಂಬ ಕೋನ (ಡಿಗಿಗಳಲ್ಲಿ) ದೂರ (20 ಮಿ.ಸರಪಳಿಗಳಲ್ಲಿ) 
20- A 164° 13.00 
ದಕ್ಷಿಣಕ್ಕೆ:- ಸರ್ವೆ ರೇಖೆಯು ಹೆಗ್ಗವಾಡಿ ಸ್ಟೇಟ್‌ ಫಾರೆಸ್ಟ್‌ ಒಂದನೇ ಬ್ಲಾಕಿನ ಉತ್ತರ ಗಡಿ ಲೈನು ಸ ಸ್ಥಳದಿಂದ ಹೊರಟು 


ಸದರಿ ಗ್ರಾಮದ ಸರ್ವೆ ನಂಬರ 242ರ ಮೂಲಕ ನೈರುತ್ಯ ಹಾಗೂ ದಕ್ಷಿಣಾಭಿಮುಖವಾಗಿ ಸರ್ವೆ ನಂಬರ್‌ 284 ರ 
ಹೆಗ್ಗವಾಡಿ ಸ್ಟೇಟ್‌ ಫಾರೆಸ್ಟ್‌ ಒಂದನೆ ಬ್ಲಾಕಿನ ಉತ್ತರ ಗಡಿ ಲೈನಿನಲ್ಲಿ ಬಂದು ಹೆಗ್ಗವಾಡಿ ಸ್ಟೇಟ್‌ ಫಾರೆಸ್ಟ್‌ನ ವಾಯುವ್ಯ 
ಮೂಲೆ ಸರ್ವೆ ಸ್ಥಳ "ಗೆ ನ್ನು ಈ ಕೆಳಕಂಡ ಕೋನ ಮತ್ತು ದೂರಗಳಲ್ಲಿ ತಲುಪುತ್ತದೆ. 

































































ಕಲ್ಲುಕಂಬ ಕೋನ (ಡಿಗಿಗಳಲ್ಲಿ) ದೂರ (20 ಮಿ.ಸರಪಳಿಗಳಲ್ಲಿ) 
A-B 229° 43.00 
B-C 232° 27.00 
C-D 198° 30.00 
೧-೯ 191° 26.00 
E-F 220° 8.00 
F-G 244° 4.00 
G-H 122° 6.00 
ಪಶ್ಚಿಮಕ್ಕೆ:- ಸರ್ವೆ ರೇಖೆಯು ಸರ್ವೆ ಸ್ಥಳ ಗ. ನಿಂದ ವಾಯುವ್ಯ, ಪೂರ್ವ, ಉತ್ತರ, ಈಶಾನ್ಯ ಹಾಗೂ 
ಪಶ್ಚಿಮಾಭಿಮುಖವಾಗಿ ಹೊರಟು ಪ್ರಾರಂಭಿಕ ಸರ್ವೆ ಸ್ಥಳ 1 ನ್ನು ಈ ಕೆಳಕಂಡ ಕೋನ ಡಿಗ್ರಿ ಮತ್ತು ದೂರಗಳಲ್ಲಿ ತಲುಪುತ್ತದೆ. 
ಕಲ್ಲುಕಂಬ ಕೋನ (ಡಿಗಿಗಳಲ್ಲಿ) ದೂರ (20 ಮಿ.ಸರಪಳಿಗಳಲ್ಲಿ) 
H -31 337* 59.50 
31-32 104° 4.50 
32-34 16° 10.50 
34-36 4೨ 14.00 
36-37 84° 5.00 
37-38 360° 3.00 
38-1 270° 28.00 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 91 ಅರಣ್ಯ , ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಶಾಸ್ತ ಇಲಾಖೆ. 


